ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕಿ ಗುರುತಿಲ್ಲದ ಪ್ರಶ್ನೆ Tm 
2 ನಿಧಾನ ಸಭೆಯ ಸದಸ್ಯರ ಹೆಸರು : ಶ್ರೀ. ಎನ್‌.ರವಿಕುಮಾರ್‌ 
3 ಉತ್ತರಿಸುವ ಸಚಿವರು : ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
4 ಉತ್ತರಿಸಬೇಕಾದ ದಿನಾಂಕ : 15-12-2020 
ಕ್ರಸಂ ಪ್ರಶ್ನೆ ಉತ್ತರ ] 


ಅ) ತೋಟಗಾರಿಕೆ ಇಲಾಖೆಯಲ್ಲಿ ಎಷ್ಟುತೋಟಗಾರಿಕೆ ಇಲಾಖೆಯಲ್ಲಿ ನಾಲ್ಕು ತೋಟಗಾರಿಕಾ ಬೆಳೆಗಳಿಗೆ ಮಂಡಳಿಗಳನ್ನು 
ತೋಟಗಾರಿಕಾ ಬೆಳೆಗಳಿಗೆ ರಚಿಸಲಾಗಿದೆ, ಅವುಗಳು ಯಾವುವೆಂದರೆ 


ಮಂಡಳಿಗಳನ್ನು ರಚಿಸಲಾಗಿದೆ, ಅವು . 
1. `ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ 
ಯಾವುವು; 
ನಿಯಮಿತ 


2. ಕರ್ನಾಟಕ ರಾಜ್ಯ ದ್ರಾಕ್ಷಾರಸ ಮಂಡಳಿ 

3. ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ | 

4. ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿಷಪೃದ್ಧಿ ಮಂಡಳಿ. 
| ಇವಲ್ಲದೆ ಎಲ್ಲಾ ರೀತಿಯ ತೋಟಗಾರಿಕೆ ಬೆಳೆಗಳ ವಹಿವಾಟು ನಡೆಸು 
ಜಿಲ್ಲಾಮಟ್ಟದ ಸಹಕಾರ ಸಂಘಗಳು ಹಾಗೂ ಬೆಂಗಳೂರು ಹಾಪ್‌ ಕಾಮ್ಸ್‌ ನ 
ಒಕ್ಕೂಟವನ್ನಾಗಿ ಕರ್ನಾಟಕ ರಾಜ್ಯ ಸಹಕಾರ ತೊಟಗಾರಿಕಾ ಮಹಾ 
[ಮಂಡಳಿಯನ್ನಾಗಿ ಸ್ಥಾಪಿಸಲಾಗಿದೆ, | 
ಆ) [8 ತೋಟಗಾರಿಕಾ. ' ಚೆಳೆಗಳಿಗೆವಃ ತೋಟಗಾರಿಕಾ ಬೆಳೆಗಳಿಗೆ ರಚಿಸಲಾದ ಮಂಡಳಿಗಳಿಗೆ ಸರ್ಕಾರದಿಂದ ಕಳೆದ 

' [ಥಚಿಸಲಾದ ಮಂಡಳಿಗಳಿಗೆರಡು ವರ್ಷಗಳಲ್ಲಿ ತಲಾ ರೂ.1000.00 ಲಕ್ಷಗಳ ಅನುದಾನವನ್ನು 
ಸರ್ಕಾರದಿಂದ ಕಳೆದನೀಡಿದ್ದು, ವಿವರಗಳು ಈ ಕೆಳಕಂಡಂತಿದೆ. 


ಏರಡು 'ಪರ್ಷಗಳಲ್ಲಿ 


ಅನುದಾನವೆಷ್ಟು 


| 
ಐವರ ನೀಡುವುದು) 


ಮಾರುಕಟ್ಟೆ ನಿಗಮ ನಿಯಮಿ: 


[ರ್ನಾಟಕ ರಾಜ್ಯ ಸಹಕಾರಿ ಶೋಟಗಾರಿಕ 


ಮಾರಾಟ ಮಹಾ ಮಂಡಳ (ನಿ) | 


ಇ] ಯಾವು ಮತ್ತು ಹಲಸಿನ ಕೃಷಿಕರಿಗೆಮಾವು ಮತ್ತು ಹಲಸಿನ ಕೃಷಿಕರಿಗೆ ಈ ಕೆಳಕಂಡಂತೆ ಸೌಲಭ್ಯಗಳನ್ನು ನೀಡಲಾಗಿದೆ. 
l 


ಯಾವ ಯಾವ ಸೌಲಭ್ಯಗಳನ್ನುಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮಕ್ಕೆ 


ನೀಡಲಾಗುತ್ತದೆ. ಸಂಬಂಧಿಸಿದಂತೆ ಮಾವು ಕೃಷಿಕರಿಗೆ ಈ ಕೆಳಕಂಡಂತೆ ಸೌಲಭ್ಯಗಳನ್ನು 
i 


1. 


ನೀಡಲಾಗುತ್ತಿದೆ. 


ಕೊಯ್ದು ಪೂರ್ವ ಮಾವು ಸೆಷ್ಟೆಲ್‌, 

ಹೀಲರ್‌ ಕಮ್‌ ಸೀಲರ್‌, ಪೆರಮೋನ್‌ ಟ್ರಾಪ್ಕ್‌ ಮತ್ತು ಹಣ್ಣಿನ 
ಕವಚ ಪರಿಕರಗಳಿಗೆ ಸಹಾಯಧನ ನೀಡಲಾಗುತ್ತಿದೆ. 

ಕೊಯ್ಲೋತ್ತರ ಪರಿಕರಗಳಾದ ಕಾರ್ಟೂನ್‌ ಬಾಕ್ಸ್‌ 

ಪ್ಲಾಸ್ಟಿಕ್‌ ಕ್ರೇಟ್ಸ್‌, ಕಟಾವು ಸಲಕರಣೆ ಮತ್ತು ಸವರುವಿಕೆ 
ಸಲಕರಣೆಗಳಿಗೆ ಸಹಾಯಧನ ನೀಡಲಾಗುತ್ತಿದೆ. 

ವೈಜ್ಞಾನಿಕ ಮಾವು ಬೇಸಾಯ ಮತ್ತು ಸಸ್ಯ ಸಂರಕ್ಷಣಾ ಕ್ರಮಗಳ ಬಗ್ಗೆ 
ತಾಂತ್ರಿಕ ಮಾಹಿತಿ ಹಾಗೂ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ 
ಕುರಿತಂತೆ ವಸತಿ ಸಹಿಶ/ವಸತಿ ರಹಿತ ತರಬೇತಿಗಳು, ಪ್ರಾತ್ಯಕ್ಷತೆ 
ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. 


ನೇರ ಮಾರುಕಟ್ಟೆ ಉತ್ತೇಜನ ಕಾರ್ಯಕ್ರಮಗಳಾದ ರಾಜ್ಯ ಮತ್ತು 


, ಹೆಲ್ಲಾ ಮಟ್ಟದ ಮಾವು ಮೇಳಗಳು, ಮಾಂಗ್ಯೋ 


ಪಿಕ್ಕಿಂಗ್‌ ಟೂರಿಸಂ, ಬಿ2ಸಿ ಪೋರ್ಟಲ್‌ 

ಮುಖಾಂತರ ಆನ್‌ಲೈನ್‌ ಮಾರುಕಟ್ಟೆ ಕ್ಲಾರ್ಯಕ್ರಮಗಳನ್ನು 
ಆಯೋಜಿಸಲಾಗುತ್ತಿದೆ. 

ಮಾವು ತಾಕುಗಳಲ್ಲಿ ಉತ್ತಮ ಕೃಷಿ ಪದ್ದತಿಗಳ ಅಳವಡಿಕೆಗೆ 
ಗ್ಲೋಬಲ್‌ ಗ್ಯಾಪ್‌ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 


ಮಾವು ಹೊಸತೋಟ ಸ್ಥಾಪನೆ, ಹಾಗೂ ಹಳೆ ತೋಟಗಳ 


ಪುನಶ್ಚೇತನ ಕಾರ್ಯಕ್ರಮಗಳಿಗೆ ಸಹಾಯಧನ ನೀಡಲಾಗುತ್ತಿದೆ 


ಮಾವು ಸೇರಿದಂತೆ ಇತರೆ ತೋಟಗಾರಿಕೆ ಬೆಳೆಗಳಿಗೆ ತಗಲುವ ಕೀಟ 
ಮತ್ತು ರೋಗ ಸಸ್ಯ ಸಂರಕ್ಷಣಾ ಔಷಧಿಯನ್ನು ಬಳಸಲು 
ಸಹಾಯಧನ ನೀಡಲಾಗುತ್ತಿದೆ. 

ಮಾವು ಮತ್ತು ಹಲಸು ಸೇರದಿಂತೆ ತೋಟಗಾರಿಕೆ ಬೆಳೆಗಳಿಗೆ ಹನಿ 
ಸೀಶಾಪಠಿ ಸೌಲಭ್ಯ ನಿೀಹಲಾಗುತ್ತಿದೆ. 

ತೋಟಿಗಾರಿಕೆ ಇಲಾಖೆಯ ಕ್ಷೇತ್ರ ಮತ್ತು ನರ್ಸರಿಯಲ್ಲಿ ಉತ್ತಮ 
ಗುಣಮಟ್ಟದ ಮಾವು ಹಾಗೂ ಹಲಸಿನ ಸಸಿ ಕಸಿಯನ್ನು ಉತ್ಪಾದಿಸಿ 


ಸಿ 
ಯೋಗ್ಯ ದರದಲ್ಲಿ ಮಾರಾಟ ಮಾಡಬಾಗುತ್ತಿದೆ, 


k} U i 
ನಂ: HORTI/513/HGM/2020-admn-Horti-Sec 


ಪೌರಾಡಳಿತ, ತೋಟಗಾರಿಕ 
ಮತ್ತು ರೇಷ್ಮೆ ಸಚಿವರು 


